pw ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 11754 
ಸದಸ್ಯರ ಹೆಸರು ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ 
(ಪದವೀಧರರ ಕ್ಲೇತು) 
ಉತ್ತರಿಸಬೇಕಾದ ದಿನಾಂಕ ‘| 14.03.2022 
ಉತ್ತರಿಸಬೇಕಾದ ಸಚಿವರು ಮಾನ್ಯ ಉನ್ನತ ಶಿಕ್ಷಣ, ಐಟಿ-ಬಿಟಿ, ವಿಜ್ನಾನ ಮತ್ತು ತಂತ್ರಜ್ಞಾನ, 
ವಿದ್ಯುನಾನ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು. 
'ಪುಶ್ನೆ ಉತ್ತರ 
ಅ) ಕಿತ್ತೂರು ಕರ್ನಾಟಿಕ ಭಾಗದ 
ಜಿಲ್ಲೆಗಳಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳು } 
ಕಾರ್ಯನಿರ್ವಹಿಸುತ್ತಿದ್ದು, ಪ್ರತಿ ವರ್ಷ 
ಸಾವಿರಾರು ವಿದ್ಯಾರ್ಥಿಗಳು ಪದವಿ ಹೌದು 
ಮುಗಿಸಿ ಉದ್ಯೋಗವನ್ನರಿಸಿ 
ಬೆಂಗಳೂರಿನತ್ತ ಹೆಜ್ಜೆ ಇಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಆ) ಬೆಂಗಳೂರಿನಲ್ಲಿ ಐಟಿ ಪಾರ್ಕ್‌ ಬೆಂಗಳೂರಿನಲ್ಲಿ ಐಟಿ -ಪಾರ್ಕಗಳ ನಿರ್ಮಾಣ ಕಾರ್ಯವು ಸುಮಾರು 
ನಿರ್ಮಾಣ - ಕಾರ್ಯ  ಯಾವಾಗ|25 ವರ್ಷಗಳಿಂದ ನಡೆದು ಬಂದಿದ್ದು, ದೊಡ್ಡ ಪ್ರಮಾಣದ ಐಟಿ 
ಪ್ರಾರಂಭವಾಯಿತು; ಪ್ರಸ್ತುತ ಎಷ್ಟು ಪಾರ್ಕ್‌ಗಳನ್ನು ಖಾಸಗಿ ಸಂಸ್ಥೆಗಳಿಂದ ಸ್ಥಾಪಿಸಲಾಗಿರುತ್ತದೆ. ಐಟಿ 
ಐಟಿ .  ಪಾರ್ಕ್‌ಗಳು | ನಿರ್ದೇಶನಾಲಯದಲ್ಲಿ ಇಲ್ಲಿಯವರೆಗೆ 21' ಐಟಿ ಪಾರ್ಕ್‌ಗಳು 
ಕಾರ್ಯನಿರ್ವಹಿಸುತ್ತಿವೆ; ನೋಂದಣಿಯಾಗಿರುತ್ತವೆ ಹಾಗೂ ಕಾರ್ಯಾಚರಣೆಯಲ್ಲಿವೆ. 


ಬೆಂಗಳೂರಿನಲ್ಲಿ ವಿದ್ಯುನ್ಮಾನ ಮಾಹಿತಿ ತಂತ್ರಜ್ನಾನ ಮತ್ತು ಜೈವಿಕ 
ತಂತ್ರಜ್ಞಾನ ಇಲಾಖೆಯ ಅಡಿಯಲ್ಲಿ ಬರುವ ಕಿಯೋನಿಕ್ಸ್‌ ಸಂಸ್ಥೆಯು 
ಹೆಚ್‌.ಎಸ್‌.ಆರ್‌. ಬಡಾವಣೆಯಲ್ಲಿ K-WINGS ಐಟಿ ಪಾರ್ಕನ್ನು ಸ್ಥಾಪಿಸಿದ್ದು 
ಕಾರ್ಯಾಚರಣೆಯಲ್ಲಿದೆ. 


ಇ) ಕಿತ್ತೂರು ಕರ್ನಾಟಿಕ ಭಾಗದ 
ಜಿಲ್ಲೆಗಳಲ್ಲಿನ ವಿದ್ಯಾರ್ಥಿಗಳಿಗಾಗಿ ಈ 
ಭಾಗದಲ್ಲಿ ಐಟಿ ಪ್ರಾರಂಭಿಸುವುದು 
ಸೂಕ್ತ ಎನಿಸಿಲ್ಲವೆ( ಹಾಗಿದ್ದಲ್ಲಿ 
ಸರ್ಕಾರ ಕೈಗೊಂಡ ಕ್ರಮಗಳೇನು; (ಈ 
ಕುರಿತು ಸಂಪೂರ್ಣ '" ಮಾಹಿತಿ 
ನೀಡುವುದು) 


ಕಿತ್ತೂರು ಕರ್ನಾಟಿಕ ಜಿಲ್ಲೆಗಳಲ್ಲಿರುವ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ 
ಐಟಿ ವಲಯದಲ್ಲಿ ಸರ್ಕಾರದಿಂದ ಈ ಕೆಳಕಂಡ ಕಾರ್ಯಕ್ರಮ/ 
ಯೋಜನೆಗಳನ್ನು ಕೈಗೊಳ್ಳಲಾಗಿರುತ್ತದೆ. 


*ಈ ಭಾಗದ ಈ ಕೆಳಕಂಡ ಜಿಲ್ಲೆಗಳಲ್ಲಿರುವ ಕಾಲೇಜು/ ಸಂಸ್ಥೆಗಳಲ್ಲಿ 
ವಿದ್ಯಾರ್ಥಿಗಳಿಗೆ ತಮ್ಮ ನಾವೀನ್ಯತೆ ಹಾಗೂ ಆವಿಷ್ಕಾರಗಳನ್ನು 
ಅಭಿವೃದ್ದಿಪಡಿಸಲು ನ್ಯೂ ಏಜ್‌ ಇನ್ಯ್ಯೂಬೇಷನ್‌ ನೆಟ್‌ವರ್ಕ್‌ ಅನ್ನು 
- ಸ್ಥಾಪಿಸಲಾಗಿದೆ. 

೦ ಎಸ್‌.ಡಿ.ಎಮ್‌ ಕಾಲೇಜ್‌ ಆಫ್‌ ಇಂಜಿನಿಯರಿಂಗ್‌ ಮತ್ತು ಟೆಕ್ನಾಲಜಿ, 
° ಧಾರವಾಡ. _ 

೦ ಕೆಐಲ್‌ಎಸ್‌ ವಿಶ್ವನಾಥರಾವ್‌ ದೇಶಪಾಂಡೆ ರೂರಲ್‌ ಇನ್‌ಸ್ಕಿಟ್ಕ್ಯೂಟ್‌ 

ಆಫ್‌ ಟೆಕ್ನಾಲಜಿ, ಉತ್ತರ ಕನ್ನಡ ಜಿಲ್ಲೆ. | 

0 BLDEA’s ವಿಪಿ ಡಾ॥ ಪಿಜಿ ಹಾಲಕಟ್ಟೆ ಕಾಲೇಜ್‌ ಆಫ್‌ 
ಇಂಜಿನಿಯರಿಂಗ್‌ & ಟೆಕ್ನಾಲಜಿ, ವಿಜಯಪುರ. 
ಕಾಲೇಜ್‌ ಆಫ್‌ ಅಗ್ರಿಕಲ್ಬರ್‌, ವಿಜಯಪುರ. 
ಬಸವೇಶ್ವರ ಇಂಜಿನಿಯರಿಂಗ್‌ ಕಾಲೇಜು (Autonomous), ಬಾಗಲಕೋಟೆ. 
ಕೆಎಲ್‌ಎಸ್‌ ಗೋಗಟೆ ಇನ್ಸ್‌ಟಿಟ್ಯೂಟ್‌ ಆಫ್‌ ಟೆಕ್ನಾಲಜಿ; ಬೆಳಗಾಂರಿ. 
ಕೆಎಲ್‌ಇ ಡಾ! ಎಮ್‌.ಎಸ್‌ ಶೇಷಾದ್ರಿ ಕಾಲೇಜ್‌ ಆಫ್‌ ಇಂಜಿನಿಯರಿಂಗ್‌, 
ಬೆಳಗಾವಿ. 


0 O° 


LLL NL LDL LFSC MBL BAAR nine 


ಸ್‌ ಬೆಳಗಾವಿ ಜಿಲ್ಲೆಯಲ್ಲಿ ನವೋದ್ಯಮಿಗಳ ಉಪಯೋಗಕ್ಕಾಗಿ ಐಕೆಪಿ 


ವತಿಯಿಂದ ಕೆ-ಟೆಕ್‌ 'ಇನ್ನೋವೇಷನ್‌ ಹಬ್‌ ಹಾಗೂ ಸರ್ವಬಳಕೆಯ ' 
ಸಲಕರಣೆಗಳ ಸೌಲಭ್ಯ (Common. Instrumentation Facility (CIF)}, 
ಸೌಲಭ್ಯವನ್ನು ಸರ್ಕಾರದ ಮ ಸ್ಥಾ ಪಿಸಲಾಗಿದೆ. 

ಹುಬ್ಬಳ್ಳಿಯಲ್ಲಿ: ವಿಎಲ್‌ಎಸ್‌ಐ (೪1S) ಇನ್ಯೂಬೇಶನ್‌ ಸೆಂಟರ್‌ 
(Incubation Centre) ಸ ದೇಶಪಾಂಡೆ ಫೌಂಡೇಶನ್‌ನಲ್ಲಿ 
ಇಏಸ್‌ಡಿಎಮ್‌ ಬ್ರೌನ್‌ಫೀಲ್ಡ್‌ ಕಸ್ಕರ್‌ ಅನ್ನು ನವೋದ್ಯಮಿಗಳಿಗಾಗಿ 
ಸ್ಥಾಪಿಸಲಾಗಿದೆ. 


ಈ) ಕಿತ್ರೂರು ಕರ್ನಾಟಿಕ ಭಾಗದ 
ಜಿಲ್ಲೆಗಳಲ್ಲಿ ಐಟಿ ಪಾರ್ಕ್‌ ನಿರ್ಮಿಸುವ 
ಫುರಿತು : ಯಾವುದಾದರೂ ಪ್ರಸ್ತಾವನೆ 
ಬಂದಿದೆಯೇ; ಬಂದಿದ್ದಲ್ಲಿ ಸರ್ಕಾರ 
ಕೈಗೊಂಡ ಕ್ರಮಗಳೇನು? (ಸಂಪೂರ್ಣ 
ಮಾಹಿತಿ ನೀಡುವುದು) ' 


ತೂರು ಕರ್ನಾಟಕ “ಬಾಗದ ಬೆಳಗಾವಿಯಲ್ಲಿ ಐಟಿ ಪಾರ್ಕ್‌ 
ನಿರ್ಮಿಸುವ ಕುರಿತು ಪ್ರಸ್ತಾವನೆ ಸ್ಮೀಕೃತವಾಗಿದ್ದು, ಸದರಿ ಪೃುಸ್ತಾವನೆಗೆ ಈ 
ಕೆಳಕಂಡಂತೆ ಕ್ರಮ ಕೈಗೊಳ್ಳಲಾಗಿರುತ್ತದೆ:- 


ಬೆಳಗಾವಿಯಲ್ಲಿ ಐಟಿ ಪಾರ್ಕ್‌ ಕುರಿತು ಮಾನ್ಯ ವಿಧಾನ 
ಸಭೆಯ ಸದಸ್ಯರಾದ ಶ್ರೀ ಅಭಯ ಪಾಟೀಲ, ಶಾಸಕರು (ಬೆಳಗಾವಿ ದಕ್ಷಿಣ) 
ಇವರು ತಮ್ಮ ಪತ್ರ ಸಂ: ಶಾಸಕರು/ ಬೆಳಗಾವಿ (ದಕಿಣ)/ಬೆಂಗಳೂರು 
100045/2019-20ರ ದಿನಾಂಕ: 13.09. 2019ರ ಪತ್ರದಲ್ಲಿ. ಬೆಳಗಾವಿ 
ನಗರದಲ್ಲಿ ಓಂದು ಬೃಹತ್‌ ಪ್ರಮಾಣದ ಐಟಿ ಪಾರ್ಕ್‌ ಸ್ಮಾಪಿಸುವಂತೆ 


ಕೋರಿ ಮಾನ್ಯ ಉನ್ನತ ಶಿಕ್ಷಣ; ಮಾಹಿತಿ, ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ; 


ಹಾಗೂ ವಿಜ್ಞಾನ ಮತ್ತು. ತಂತ್ರಜ್ಞಾನ ಮತ್ತು ಕೌಶಲ್ಯಾಭಿವೃದ್ಧಿ ಸಜಿವರಿಗೆ 
ಮನವಿಯನ್ನು ಸಲ್ಲಿಸಿರುತ್ತಾರೆ. ಮಾನ್ಯ ಶಾಸಕರು ಗುರುತಿಸಿರುವ 
ಜಮೀನು ಕೇಂದ್ರ ರಕ್ಷಣಾ ವಶದಲ್ಲಿರುವುದರಿಂದ, ಸದರಿ ಜಮಿೀನನ್ನು 
ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರಿಸುವಂತೆ ಕೋರಿ ದಿನಾ೦ಕ:08.01.2021 
ಹಾಗೂ ದಿನಾಂಕ:09.09.2021 ರಂದು ಮಾನ್ಯ ಇಲಾಖಾ ಸಜಿವರಿಂದ 
ಮತ್ತು ದಿನಾಂಕ: 21.09.2021ರಂದು ಸನ್ಮಾನ್ಯ ಮುಖ್ಯಮಂತ್ರಿಯವರಿಂದ 
ಕೇಂದ್ರ ರಕ್ಷಣಾ ಸಚಿವರಿಗೆ ಹಾಗೂ ಸದರಿ ದಿನಾಂಕದಂದು ಸರ್ಕಾರದ 
ಮುಖ್ಯ ಕಾರ್ಯದರ್ಶಿಯವರಿಂದ ಕೇಂದ್ರ ರಕ್ಷಣಾ ಕಾರ್ಯದರ್ಶಿಯವರಿಗೆ 
ಪತ್ರ ಬರೆಯಲಾಗಿರುತ್ತದೆ. ರಕ್ಷಣಾ ಮಂತ್ರಾಲಯದ ಉತ್ತರವನ್ನು 
ನಿರೀಕ್ಷಿಸಲಾಗಿದೆ. 


ಐಟಿಬಿಟಿ 38 ಎಲ್‌ಸಿಎಂ೦ 2022 


p 


(ಡಾ! ಅಶ್ವ ರಾಯಣ ಸಿ. ಎನ್‌) 
ಉನ್ನತ ಶಿಕ್ಷಣ, ವಿದ್ಯನ್ಮಾನ, ಐಟಿ-ಬಿಟಿ, ವಿಜ್ಞಾನ ಮತ್ತು 
ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು. 


